ಕರ್ನಾಟಕ ವಿಧಾನ ಪರಿಷತು 


ಮಿ 


1118 
ಶ್ರೀ ಕವಟಗಿಮಠ ಬಿನ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವವರು ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ 
ಸಜೆವರು 
ಉತ್ತರಿಸಬೇಕಾದ ದಿನಾಂಕ 29.09.2020 
ಕ್ರಸಂ. ಪಶ್ನೆ ಉತ್ತರ 
ಈ) ಕೇಂದ್ರ ಸರ್ಕಾರದ ಮಹತ್ವಾಕಾರಿಕ್ಷಿ | ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ ಭಾರತ್‌`ಯೋಜಸೆಯಡಿಯೆಲ್ಲಿ' 
ಯೋಜನೆಯಾದ ಆತ್ಮನಿರ್ಭರ ಭಾರತ್‌ ರಾಷ್ಟ್ರೀಕೃತ ಬ್ಯಾಂಕ್‌ಗಳಿಲಿದ ಸಾಲ ಪಡೆದ ಸೂಕ್ಷ್ಮ ಸಣ್ಣ ಮತ್ತು 
ಯೋಜನೆಯನ್ನು ರಾಜ್ಯದಲ್ಲಿ ಮಧ್ಯಮ ಕೈಗಾರಿಕೆಗಳಿಗೆ “ಗ್ಯಾರಂಟೀಡ್‌ ಎಮರ್ಜೆನ್ತಿ ಕ್ರೆಡಿಟ್‌ ಲೈನ್‌ 
ಅನುಷ್ಠಾನಗೊಳಿಸಲು ಸರ್ಕಾರವು ಲೋನ್‌ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಈ 
ಯಾವ . ಯಾವ ಕ್ರಮಗಳನ್ನು ಯೋಜನೆಯ ಪ್ರಕಾರ ಫೆಬ್ರವರಿ 29, 2020 ರಂದು ರಾಷ್ಟ್ರೀಕೃತ 
ಕೈಗೊಂಡಿದೆ; ಬ್ಯಾಂಕ್‌ಗಳಿಂದ ಸಾಲ ಪಡೆದ ಸೂಕ್ಷ ಸಣ್ಣ ಮತ್ತು ಮಧ್ಯಮ 
ಆ) ಸದರಿ ಯೋಜನೆಯಡಿಯಲ್ಲಿ ಯಾವ ಕೈಗಾರಿಕೆಗಳ ಬಾಕಿ ಇರುವ ಮೊತ್ತ ರೂ.25 ಸೋಟಿಗಿ೦ತ ಕದಮೆ 
ಯಾವ ಕಾರ್ಯಕ್ರಮಗಳನ್ನು | ಇದ್ದಲ್ಲಿ ಅಂತಹ ಘಟಕಗಳಿಗೆ ಈ ಬಾಕಿ ಮೊತ್ತದ ಶೇ 20% ರಷ್ಟು 
ಸರ್ಕಾರದ ವತಿಯಿಂದ | ಮೊತ್ತವನ್ನು ಹೆಚ್ಚುವರಿ ಸಾಲವಾಗಿ ಯಾವುದೇ ಹೊಸ ಭದತೆ 
ಹಾಕಿಕೊಳ್ಳಲಾಗಿದೆ; ಇಲ್ಲದೇ ನೀಡಲಾಗುವುದು. ಇದರ ಗರಿಷ್ಟ ಮೊತ್ತ .ರೂ.5.00 
ಕೋಟಿ ಆಗಿರುತ್ತದೆ. ಈ ಸಾಲವನ್ನು 4 ವರ್ಷಗಳಲ್ಲಿ 
ಪಾವತಿಸಬೇಕಾಗುತ್ತದೆ. ಬಡ್ಡಿದರವು ರೂ.9.25% ಆಗಿರುತ್ತದೆ. 
ಈ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 2,83,583 
ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ರೂ.10,41,982.04 
ಲಕ್ಷಗಳ “ಜಿ.ಇ.ಸಿ.ಎಲ್‌” ಸಾಲ ಪಡೆಯಲು ಅರ್ಹತೆಯನ್ನು 
ಹೊಂದಿದ್ದು, ಇದುವರೆಗೆ 1,30,993 “ ಘಟಕಗಳಿಗೆ 
ರೂ.5,68,122.81 ಲಕ್ಷಗಳ ಸಾಲವನ್ನು ವಿತರಿಸಲಾಗಿದೆ. 
(3) ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ]ಈ ಯೋಜನೆಯು" ಭಾರತ ಸರ್ಕಾರದ ಯೋಜನೆಯಾಗಿದ್ದು. | 
ಸದರಿ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ. 
ಅನುಷ್ಠಾನಗೊಳಿಸಲು ಯೋಜನೆ 
ರೂಪಿಸಲಾಗಿದೆ; - 
ಈ) ಸದರಿ" ಯೋಜನೆಗೆ ಎಷ್ಟು ಹಣವನ್ನು | ಈ ಹಯೋಜನೆಗ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ | 
ಮೀಸಲಿಡಲಾಗಿದೆ? ನೀಡಲಾಗುವುದಿಲ್ಲ. ಎಂ.ಎಸ್‌.ಎಂ.ಇ ಗಳಿಗೆ ನೀಡಬೇಕಾದ 
ಹೆಚ್ಚುವರಿ ಸಾಲವನ್ನು ಬ್ಯಾಂಕ್‌ಗಳೇ ತಮ್ಮ ನಿಧಿಯಿಂದ 
ನೀಡಬೇಕಾಗುತ್ತದೆ. 
A 
ep 


(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಕೈಗಾರಿಕಾ ಸಚೆವರು 


